"ಸಮನ್ನಯ ತರಗತಿ'ಗಳಿಗೆ ಶಿಕ್ಷಕರನ್ನು ಸಜ್ಜುಗೊಳಿಸುವುದು 


ರಾಜಶ್ರೀ ಶ್ರೀನಿವಾಸನ್‌ 


ನಮ್ಮ ದೇಶದಲ್ಲ ಎಲ್ಲರಿಗೂ ಸಮಾನ ಗುಣಮಟ್ಟದ ಶಿಕ್ಷಣ 
ದೊರಕತಕ್ಕದ್ದೆಂದು ಕಾನೂನು ಅವಕಾಶ ಕಲಣ್ಪಸಿದೆಯಾದರೂ, 
ವಾಸ್ಟವ ಪರಿಸ್ಥಿತಿ ಅಸಮಾನ ಪ್ರವೇಶಾವಕಾಶ ಮತ್ತು ಕಳಪೆ ಶೈಕ್ಷಣಿಕ 


ಫಲಅತಾಂಶಗಳ ನಿದರ್ಶನಗಳಂದಲೇ ತುಂಬಹೋಗಿದೆ. ನಮ್ಮ 


ವ್ಯವಸ್ಥೆಯಲ್ಲ ಅಸಮರ್ಥತೆ, ಬಡತನ ಹಾಗೂ ಸಾಮಾಜಕ 
ಬಹಿಷ್ಠಾರಗಕಳ ಪರಿಣಾಮಗಳ೦ದ ನರಳುತ್ತಿರುವ ಮಕ್ಕಳು ಅಪಾರ 
ಸಂಖ್ಯೆಯಲ್ಲದ್ದಾರೆ. ಶಾಲಾವ್ಯವಸ್ಥೆಯಲ್ಲ ಶೈಕ್ಷಣಿಕ ಸಾಧನೆ 
ಎಂಬುದು ಮಕ್ಕಳಗೆ ಅದರಲ್ಲೂ, ಕುಟುಂಬದಲ್ಲ ತಾವೇ ಮೊದಲ 
ಬಾರಿಗೆ ಶಾಲೆಯ ಮೆಟ್ಟಲು ಹತ್ತುತ್ತಿರುವ ಮಕ್ಕಳಗೆ 
ಮರೀಚಿಕೆಯಾಗಿದೆ, ಈ ಶಾಲೆಗಳ ಶಿಕ್ಷಕರ ಕಷ್ಟವಂತೂ 
ಹೇಳತೀರದು. ಇಂತಹ ಮಕ್ನಳಗೆ ಮನೆಯಲ್ಲ ಯಾವುದೇ ಶೈಕ್ಷಣಿಕ 
ನೆರವು ದೊರೆಯದೇ ಇರುವುದರಿಂದ, ಶಿಕ್ಷಕರು ಈ ಮಕ್ಕಳ ಎಲ್ಲಾ 
ಶೈಕ್ಷಣಿಕ ಕಲಕೆಯು ಶಾಲೆಯೊಳಗೇ ಆಗುವಂತೆ ನೋಡಿ- 
ಕೊಳ್ಳಬೇಕು. ಈ ಮಕ್ಕಳ ಬದುಕಿನ ಸನ್ನಿವೇಶಗಳು ಅದೆಷ್ಟು 
ಸೂಕ್ಷವಾಗಿರುತ್ತವೆ ಎಂದರೆ ಅವರ ಜೀವನವು ನಿರಂತರವಾಗಿ 
ಅನಿಶ್ಚಿತತೆ ಹಾಗೂ ಸಂದಿದ್ಧತೆಗಳಲ್ಲ ನಿಲುಕಿರುವುದರಿಂದ ಮಕ್ಷಳು 
ತಮ್ಮ ಕೌಟುಂಬಕ, ಸಾಂಸ್ಕೃತಿಕ, ಇಲ್ಲವೇ ಸಮಾಜೋ-ಆರ್ಥಿಕ 
ಕಾರಣಗಳಂ೦ದಾಗಿ ಮಾರನೇ ದಿನ ಶಾಲೆಗೆ ಹಾಜರಾಗುತ್ತಾರೋ, 
ಇಲ್ಲವೋ ಎಂಬುದೂ ಶಿಕ್ಷಕರಿಗೆ ತಿಆಯದಂತಹ 
ಪರಿಸ್ಥಿತಿಯುರುತ್ತದೆ. "ಎಲ್ಲಾ ಮಕ್ಕಳೂ ಕಅಯಲು, ಶೈಕ್ಷಣಿಕವಾಗಿ 
ಸಾಧನೆಗ್ಯೈಯಲು ಸಮರ್ಥರಿರುತ್ತಾರೆ ಎಂದು ಸತತವಾಗಿ ನಂಬುವ 
ಶಿಕ್ಷಕರು ಹಾಗೂ ಸರ್ವತೋಮುಖ ಬೆಂಬಲ ನೀಡುವ ಒಂದು 
ವ್ಯವಸ್ಥೆಯ ಅಗತ್ಯ ಈ ಮಕ್ಕಳಗೆ ಇದೆ. ಬಡತನವಾಗಲೀ, ಜಾತಿ, 
ಧರ್ಮಗಳೇ ಆಗಲ ಮತ್ತು ಇನ್ನಾವುದೇ ಸಾಮಾಜಕ ಭನ್ನುತೆಗಳೇ 


ಆಗಲ, ಬುದ್ಧಿಶಕ್ತಿ ಅಥವಾ ವಿಚಾರಣಾ ಸಾಮರ್ಥ್ಯಗಳನ್ನು 


ರೂಪಿಸಲು ಕಾರಣವಾಗುವುದಿಲ್ಲ ಎಂಬ ನಂ೦ಚಕೆಂಯೋ 
ಶಾಲಾಶಿಕ್ಷಣದ ತತ್ವ ಹಾಗೂ ಅದರ ಆಚರಣಿಯ ಪ್ರಧಾನ 
ಅಂಗವಾಗಿರಬೇಕು. 


ಶಾಲಾ ಶಿಕ್ಷಣ ಹಾಗೂ “ಶಿಕ್ಷಕರ ಶಿಕ್ಷಣ''ದ ವಿಚಾರವಾಗಿ ಕಳೆದ 
ದಶಕದಲ್ಲ ನಡೆದ ಪಠ್ಯಕ್ರಮ ಸಂವಾದಗಳ ಗಮನವೆಲ್ಲಾ 
ಕಲಕಾರ್ಥಿಗಳ ನಡುವಿನ ವೈವಿಧ್ಯದಿಂದ ತಲೆದೋರುವ 
ಸಮಸ್ಯೆಗಳ ಕಡೆಗೆ ಹಾಗು ಮಕ್ಕಳು ಕಅಯುವಂತೆ ನೋಡಿಕೊಳ್ಳಲು 
ಶಿಕ್ಷಕರನ್ನು ಸಮರ್ಥರನ್ನಾಗಿಸುವಂತಹ ಶಿಕ್ಷಕರ ತರಬೇತಿಯ 
ಕಡೆಗೇ ಹರಿದಿದೆ. 2೦1೨ರ ಕರಡು ರಾಷ್ಟ್ರೀಯ ಶಿಕ್ಷಣನೀತಿಯ 
ಆರನೇ ಅಧ್ಯಾಯವು (ನಿಷ್ಪಕ್ಷಪಾತ ಮತ್ತು ಸಮನ್ವಯ ಶಿಕ್ಷಣ) ಎಲ್ಲಾ 
ಮಕ್ಕಳಗೂ ಕಲಅಯಲು. ಕಅತು ಏಳಗೆ ಹೊಂದಲು ಸಮಾನ 
ಅವಕಾಶಗಳು ಇರುವಂತಹ ಸಮನ್ವಯ ಹಾಗೂ ನಿಷ್ಟಕ್ಷಪಾತ 
ವ್ಯವಸ್ಥೆಯ ಸಾಧನೆಯೇ ತನ್ನ ಗುರಿ ಎಂದು ವಿಶದಪಡಿಸುತ್ತದೆ. ಈ 


ಗುರಿಯು ಸಾಥಧ್‌ನೆಗಾಗಿ ಅದು ಸಮನ್ವಂಶು ಶಿಕ್ಷಣವನ್ನು 


ಸೇವಾಪೂರ್ವ ಶಿಕ್ಷಕರ ಶಿಕ್ಷಣದ ಹಾಗೂ ಸೇವಾ ನಿರತ ಶಿಕ್ಷಕರ 
ವೃತ್ತಿ ಕ್ಷೇತ್ರದ ಬೆಳವಣಿಗೆಯ ಅವಿಭಾಜ್ಯ ಅಂಗವನ್ನಾಗಿ ಮಾಡುವ 
ಉದ್ದೇಶವನ್ನು ವ್ಯಕ್ತಪಡಿಸುತ್ತದೆ. “.. ಈ ಕಾರ್ಯಕ್ರಮಗಳು ವಿವಿಧ 


ಬಗೆಯ ವಿದ್ಯಾರ್ಥಿಗಳ ವಿಚಾರವಾಗಿ ಎಲ್ಲಾ ಶಿಕ್ಷಕರನ್ನು 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಮಾರ್ಚ್‌ 2021 


ಸಂವೇದನಾಶೀಲರಾಗಿರುವಂತೆ 


ಮಾಡುವುದನ್ನು ಖಾತರಿ 
ಪಡಿಸುವುದೇ ಅಲ್ಲದೆ, ಈ ಮೂಲಕ ಎಲ್ಲಾ ವಿದ್ಯಾರ್ಥಿಗಳ, 
ನಿರ್ದಿಷ್ಟವಾಗಿ ಪ್ರಾತಿನಿಧ್ಯ ದೊರೆಯದ ವರ್ಗಗಳ ಮಕ್ಕಳ. ಶೈಕ್ಷಣಿಕ 
ಅಗತ್ಯಗಳನ್ನು ಪೂರೈಸಲು ಸಮರ್ಥವಾಗುತ್ತವೆ.” (ಪು. 142. 
ರಾಷ್ಟ್ರೀಯ ಶಿಕ್ಷಣ ನೀತಿಯ ಕರಡು) ಎ೦ದು ಅಲ್ಲ ಹೇಳಲಾಗಿದೆ). 


ಬಡವರ ಮಕ್ಕಳನ್ನು ಶಿಕ್ಷತರನ್ನಾಗಿ ಮಾಡುವ ವಿಚಾರವಾಗಿ ಶಿಕ್ಷಕರ 
ದೃಷ್ಟಿಕೋನಗಳು ಯಾವ ರೀತಿ ಇವೆ ಎಂಬುದರ ಬಗ್ಗೆ ಗಮನ 
ಕೇಂದ್ರೀಕರಿಸುವ ಸಂಶೋಧನಾ ಅಧ್ಯಯನಗಳು. “ಹೇ ಮಕ್ಕಳು 
ವಿಷಯ ರಗ್ರಹಣಶಕ್ತಿಯ ಕೊರತೆಯಿಂದ ಬಳಲುತ್ತಿದ್ದು, ಕಳಪೆ 
ಅಧ್ಯಯನದ ವಿಧಾನಗಳನ್ನು ಹೊಂದುತ್ತಿದ್ದಾರೆ” ಎಂಬುದು ಶಿಕ್ಷಕರ 


ಥಧೋರಣಿಯಾಗಿರುತ್ತದೆ ಎಂದು ತೋರಿಸುತ್ತವೆ. (Batra, 2015) 
ಸಾರ್ವಜನಿಕ ಶಿಕ್ಷಣವ್ಯವಸ್ಥೆಯಲ್ಲ ಸೇವೆ ಸಲ್ಲಸುತ್ತಿರುವ ಶಿಕ್ಷಕರು 
ಜಾತಿ, ಧರ್ಮ, ವರ್ಗ ಹಾಗೂ ಇತರ ಸಾಂಸ್ಥಿಕ ಅಥವಾ 
ಅಧಿಕಾರವರ್ಗದ ಎಲ್ಲೆಕಟ್ಟುಗಳನ್ನು ಮೀರಿನಿಂತು ಮಕ್ಕಳು ಕಲತು 
ತಮ್ಮ ಶಾಲಾಶಿಕ್ಷಣವನ್ನು ಪೂರ್ಣಗೊಳಸುವಂತೆ ಮಾಡಿರುವ 
ಶಿಕ್ಷಕರ ಜೀವನ ಗಾಥೆಯನ್ನು ಜಂಜಸುವ ವಾಸ್ತವ ವರದಿಗಳೂ ಇವೆ 


(Azim Premji University, 2019; Giridhar, 2019). 


ಈೇ ಎರಡೂ ಬಗೆಯ ನಿರೂಪಣಿಗಳು ಇದ್ದು. ನಿರ್ಣಾಯಕ ಪ್ರಶ್ನೆ 
ಎಂದರೆ, ಎಲ್ಲಾ ಮಕ್ನಕ ಕಲಕೆ ಹಾಗೂ ಬೆಳವಣಿಗೆಯನ್ನು 
ಸುಧಾರಿಸುವ ಗುರಿ ಹೊಂದಿರುವ ಸಮನ್ವಯ ಶಿಕ್ಷಕರ ತರಬೇತಿ 
ಕಾರ್ಯಕ್ರಮವನ್ನು ಅಭವೃದ್ಧಿಗೊಆಸುವುದು ಹೇಗೆ? ಯಾವ 
ಬೋಧನಾ ವಿಧಾನಗಳು ವಿದ್ಯಾರ್ಥಿಗಳಗೆ ತಮ್ಮ ನಂಬಕೆ ಹಾಗೂ 
ಅನಿಸಿಕೆಗಳನ್ನು ಅರಿವಿನ ಮೇಲ್ಮೈಗೆ ತರಲು ಸಹಾಯ ನೀಡುತ್ತವೆ?. 


ಬೋಧನೆಯ ಕಲಕೆ: ಶಿಕ್ಷಕ ಶಿಕ್ಷಣದ ಖೋಧನಾಶಾಸ್ಪ 


ಪಾಠ ಮಾಡಲು ಕಲಯುವುದು ಒಂದು ಕಗದ್ದಂಟನ ವಿಚಾರ. ಇದು 
ವಿದ್ಯಾರ್ಥಿ ಮತ್ತು ಶಿಕ್ಷಕರ ಹಾಗೂ ಅವರ ಭಾವೀ ವೃತ್ತಿಗೂ ಇರುವ 
ಸಂಪರ್ಕದ ಮೊದಲ ಹಂತ. ಸೇವಾಪೂರ್ವ ಶಿಕ್ಷಕರ ಶಿಕ್ಷಣದ 
ಗುರಿಯಲ್ಲ ತಾವು ಆಯ್ದೆ ಮಾಡಿಕೊಳ್ಳುವ ವಿಷಯವಸ್ಸುವಿನ 
ಹಾಗೂ ಶಿಕ್ಷಣ ಶಾಸ್ತ್ರದ ಜ್ಞಾನಸ ೦ಪಾದನೆ, 'ವಿದ್ಯಾರ್ಥಿಗಳ ಹಿನ್ನೆಲೆ 
ಮತ್ತು iss ಪ್ರಕ್ರಿಯೆಯನ್ನು ಅರ್ಥ ಮಾಡಿಕೊಳ್ಳುವುದು. ಶಾಲಾ 
ಸನ್ನಿವೇಶಗಳಲ್ಲ ಮಕ್ಕಳೊಡನೆ ಮತ್ತು ಇತರ ಶಿಕ್ಷಕರೊಡನೆ 
ಕೆಲಸಮಾಡಲು ಬೇಕಿರುವ ಸಾಮಾಜಕ ಹಾಗು ನೈತಿಕ ಮನೋ- 
ಧರ್ಮಗಳನ್ನು ಬೆಳೆಸಿಕೊಳ್ಳುವುದು. ಯೋಜನೆ, ಬೋಧನಕಲೆ 
ಮತ್ತು ಮೌಲ್ಯಮಾಪನಗಳ ಬಗೆಗಿನ ದೃಷ್ಟಿಕೋನಗಳ ಪ್ರಾರಂಭಕ 
ಸಂಚಯವನ್ನು ತಮ್ಮದಾಗಿಸಿಕೊಳ್ಳುವುದೂ ಸೇರಿರುತ್ತವೆ. ಶಿಕ್ಷಕರ 
ಶಿಕ್ಷಣದ ಹ ಶಾಸ ಸ್ತವು. "ಸಿದ್ದಾಂತ, ಆಚರಣೆ ಮತ್ತು 
ವಿಚಾರಣೆಗಳು ಒಂದರೊಳಗೊಂದು ಹಾಸುಹೊಕ್ಕಾಗಿದ್ದು, ಶೈಕ್ಷಣಿಕ 
ಪ್ರಕ್ರಿಯೆಯ ಒಂದು ಸ ಸಮೃದ್ಧ ಪರಿಕಲ್ಪನೆಯನ್ನು ರೂಪಿಸಿಕೊಳ್ಳಲು 
ಸೈದ್ದಾಂತಿಕ ಹಾಗೂ ಪ್ರಾಯೋಗಿಕ ಜ್ಞಾನವನ್ನು ಬೆಳೆಸಿಕೊಳ್ಳುವುದು 
ಅತ್ಯವಶ್ಯಕ ಎಂಬ ಆಧಾರದ ಮೇಲೆ ನಿಂತಿದೆ. 


ತಾವು ಒಡನಾಡಬೇಕಾಗಿರುವ ವಿದ್ಯಾರ್ಥಿಗಳ ಹಿನ್ನೆಲೆ, ಅವರ 
ಬಾಲ್ಯದ ಅನುಭವಗಳು ಮತ್ತು ಕಲಕೆಯ ಬಗ್ಗೆ ತಮ್ಮದೇ ಆದ 
ಪೂರ್ವ-ಕಲ್ಪ್ಲನೆಗಳು ಹಾಗೂ ನಂಚಕೆಗಳ ಮಹಾಪೂರದೊಂದಿಗೆ 
ವಿದ್ಯಾರ್ಥಿ ಶಿಕ್ಷಕರು ತಮ್ಮ ಕಲಕಾ ಕಾರ್ಯಕ್ರಮವನ್ನು 
ಪ್ರವೇಶಿಸುತ್ತಾರೆ. ಅವರಿಗೆ ತಮ್ಮ ಭಾವನೆಗಳ ಬಣ್ಗೆ ಚಿಂತನೆ 
ನಡೆಸಲು, ಅವುಗಳನ್ನು ಅಭಿವ್ಯಕ್ತಿಗೊಆಸಲು ಅವಕಾಶ ನೀಡುವುದು 
ಆವಶ್ಯಕ. ಅನಿಸಿಕೆಗಳು ವ್ಯಕ್ತಿಯ ನಡವಳಕೆಯನ್ನು ರೂಪಿಸುತ್ತವೆ. 
ಇಂಥ ಪೂರ್ವ-ಕಲ್ಲನೆಗಳನ್ನು ಪರೀಕ್ಷೆಗೆ ಒಡ್ಡುವುದರ ಮೂಲಕ 
ಹೊಸ ಜ್ಞಾನವನ್ನು ಕಣ್ಪಕೊಳ್ಳುವ ಪ್ರಕ್ರಿಯೆ ಆರಂಭವಾಗುತ್ತದೆ. 
ಫೈಮನ್‌-ನೆಮ್ದರ್‌ ಮತ್ತು ಬುಕ್‌ಮನ್‌ (1೨86) ಅವರು, 
“ಬೋಧಿಸಲು ಕಅಯುವ ಪ್ರಕ್ರಿಯೆಯಲ್ಲ ಖುದ್ದಾಗಿ ಕಅತ 
ಅನುಭವವಾಗಲೀ, ವಿಶ್ವವಿದ್ಯಾಲಯಗಳ ಶಿಕ್ಷಣವಾಗಲೀ ತಮ್ಮಷ್ಪಕೆ 
ತಾವೇ ಕೆಲಸ ಮಾಡಲು ಬಡಲಾಗದು. ತಮ್ಮ ಪ್ರಸ್ತುತ ನಂಜಕೆಗಳು 
ಹಾಗೂ ಕಲ್ಪನೆಗಳನ್ನು ಪರಿಪೀಅಸಲು ಸಹಾಯ ನೀಡದೆ ಇದ್ದರೆ 
ಶಿಕ್ಷಕ ಅಭ್ಯರ್ಥಿಗಳು ತಮ್ಮ ಸಾಂಪ್ರದಾಯಿಕ ನಂಜಕೆಗಳನ್ನು 
ಮಂದುವರಿಸಿಕೊಂಡು ಹೋಗುವ ಮತ್ತು ತಮಗೆ ದೊರೆಯುವ 
ನೂತನ ಮಾಹಿತಿಯನ್ನೋ. ತಜ್ಜಬ್ಬುಗೊಳಸುವ 
ಅನುಭವಗಳನ್ನೋ ಹಕೆಯ ಚೌಕಟ್ಟುಗಳೊಳಗೆ ಅಳವಡಿಸಿಕೊಳ್ಳುವ 
ಸಾಧ್ಯತೆಗಳರುತ್ತವೆ” ಎಂದಿದ್ದಾರೆ (ಪು. 25ರ). 


“ಮಗುವಿನ ಬೆಳವಣಿಗೆ ಹಾಗೂ ಕಲಕೆ'' ಎಂಬ ಒಂದು 
ವಿಷಯವಾಗಿ ನಾನು ಮಾಡಿದ ಪಾಠದ ಅನುಭವದಿಂದ ಇಲ್ಲ 
ವಿವರಿಸಿರುವ ಬೋಧನಾ ವಿಧಾನಗಳು ಹೊರಹೊಮ್ಮಿದ್ದು, ಇದರಲ್ಲ 
ಬಾಲ್ಯ, ಮಕ್ನಳು. ಕಲಕೆ ಮತ್ತು ಬೋಧನೆಗಳ ವಿಚಾರವಾಗಿ ಇರುವ 
ಎಲ್ಲಾ ಪೂರ್ವಕಲ್ಪ್ಲನೆಗಳಗೆ ಸವಾಲು ಒಡ್ಡಲು ಸರ್ವ ಪ್ರಯತ್ನವನ್ನೂ 
ಮಾಡಲಾಗಿದೆ. 


ವಾಚಿಕೆಗಳು ಮತ್ತು ಸಂವಾದಗಳ ಮೂಲಕ ಕಲ್ಲನೆಗಳಗೆ 
ಸವಾಲೊಡ್ಡುವುದು 


ಈ ಕೋರ್ಸ್ನುಗಳಗಾಗಿ ಮಾಡಿದ ಲೇಖನಗಳ ಆಯ್ದೆಯು 
ವಿದ್ಯಾರ್ಥಿಗಳು ತಮ್ಮ ಪೂರ್ವಅನಿಸಿಕೆಗಳನ್ನು ಪರಿಶೀಅಸಲು 
ಸವಾಲೊಡ್ಡುವ ಒಂದು ಉತ್ತಮ ಅಆಕರವಾಗಿರುತ್ತವೆ. 
ಲೇಖನಗಳನ್ನು ಓದುವ ಹಂತದಲ್ಲಿ ಬಾಲ್ಯ, ಜಾತಿ. ಅಂಗ, 
ಅಸಮರ್ಥತೆ, ಬಡತನ ಇತ್ಯಾದಿಗಳ ಬಗ್ಗೆ ಚಿಂತನೆಗೆ, ಚರ್ಚೆಗೆ 
ಮತ್ತು ಪರ್ಯಾಯ ದೃಷ್ಟಿಕೋನಗಳನ್ನು ಪರಿಗಣಿಸುವುದಕ್ಕೆ 
ಅವಕಾಶಗಳನ್ನು ಕಲ್ತಸಿಕೊಟ್ಟು ಅವರಿಗೆ ಬೆಂಬಲ ನೀಡಬೇಕಾದ 
ಅಗತ್ಯವಿದೆ. ಮೊದಲ ಕೆಲವು ತರಗತಿಗಕಲ್ಲ. "ಯಾರನ್ನು ಮಗು 
ಎನ್ನಬಹುದು?” ಬಾಲ್ಯದ ಅರ್ಥವೇನು? ಅದೊಂದು ಏಕಾತ್ಕಕ 
ಪರಿಕಲ್ಪ್ಲನೆಯೆ? ಎಲ್ಲ ಮಕ್ಕಳು ತಮ್ಮ ಬಾಲ್ಯವನ್ನು ಒಂದೇ ರೀತಿ 
ಅಮುಭವಿಸುತ್ತಾರೆಯೆ? ಎಂಬುದರ ಬಗ್ಗೆಯೇ ನಮ್ಮೆಲ್ಲ ಗಮನವನ್ನು 
ಕೇಂದ್ರೀಕರಿಸಿ ಚರ್ಚೆಗಳು ನಡೆಯುತ್ತವೆ. ನಿರ್ದಿಷ್ಟವಾಗಿ ಬಡತನ. 
ಬಾಲ್ಯ ಮತ್ತು ಕಅಕೆಯ ವಿಚಾರಗಳನ್ನು ಒಳಗೊಂಡ ಚರ್ಚೆಯನ್ನು 
ನಾನು ಹಮ್ಮಿಕೊಳ್ಳುತ್ತೇನೆ. 


ಜೀದಿಯಲ್ಲರುವ ಮಕ್ಕಳು. ಸಾಂಸ್ಥಿಕ ಗೃಹಗಳ, ಸಂಘರ್ಷದ 
ವಲಯಗಳ ಮತ್ತು ಗುಡ್ಡಗಾಡು ಪ್ರದೇಶಗಳ ಮಕ್ಕಳ ವಿಚಾರವಾಗಿ 
ಇರುವ ಬಹಳಷ್ಟು ಸಮಸ್ಯೆಗಳನ್ನು ಕುರಿತು ಚರ್ಚೆಗಳನ್ನು ನಡೆಸಲು 
ಬಡತನ ಎಂಬುವುದು ಒಂದು ಆಸರೆಗೋಲಷ್ಟೇ. ತಮ್ಮ ಬಾಲ್ಯದ 
ದಿನಗಳನ್ನು ನೆನಪಿಸುವಂತೆಯೂ. ಅಲ್ಲನ ಯಾವ ಅಂಶಗಳು ತಮ್ಮ 
ಕಅಕೆಯನ್ನು ರೂಪಿಸಿದವು ಎಂಬುದರ ಬಗ್ಗೆ ಚಿಂತನೆ 


ನಡೆಸುವಂತೆಯೂ ತಿಆಸುವ ಒಂದು ಕಾಲಕ್ರಮಾನುಗತವಾದ 
(time-line) ಚಟುವಟಕೆಯಲ್ಲ ವಿದ್ಯಾರ್ಥಿಗಳು ಪಾಲ್ಗೊಳ್ಳುತ್ತಾರೆ. 


ವಿದ್ಯಾರ್ಥಿಗಳಗೆ ಹಓದಲು, ಸುಖದೇವ್‌ ಥೋರಟ್‌ ಅವರ, P೩ssagೀ 
to Adulthood, ಶಾರದಾ ಗೋಪಾಲನ್‌ ಅವರ ಬಾಲಕಾರ್ಮಿಕ 
ಸಮಸ್ಯೆಯ ಕುರಿತ Remembering Childhood, ಸಿಂಗ್‌ ಮತ್ತು 
ಘಾಯ್‌ ಅವರ ಲೇಖನ Notions of Self: Lived Realities of 


Children with Disabilities ನಂತಹ ಪೂರ್ಣ ಲೇಖನಗಳನ್ನೋ 
ಅಥವಾ ಉದಧ್ದ್ಯತ ಭಾಗಗಳನ್ನೋ ನೀಡಲಾಗುತ್ತದೆ. ಸಂಘರ್ಷದ 
ವಲಯದಲ್ಲ ಸಿಲುಕಿರುವ ಪೋಷಕಾಂಶ ಕೊರತೆಯಿಂದ 
ನರಳುತ್ತಿರುವ ಹಾಗೂ ಜದಿಯಲ್ಲ ಬೆಳೆಯುವ ಮಕ್ಕಳ ಕುರಿತ 
ನಿರೂಪಣೆಗಳನ್ನು ವಿದ್ಯಾರ್ಥಿಗಳೊಂದಿಗೆ ಹಂಚಿಕೊಳ್ಳಲಾಗುತ್ತದೆ. 


ಈ ನಿರೂಪಣೆಗಳು ಮುದ್ರಿತ ಲೇಖನಗಳ ರೂಪದಲ್ಲೇ 
ಇರಖೇಕೆಂದೇನೂ ಇಲ್ಲ. ವಿದ್ಯಾರ್ಥಿಗಳು ವಿವಿಧ ಸನ್ನಿವೇಶಗಳಲ್ಲನ 
ಮಕ್ಕಳ ಬಣ್ಣೆ ವಿಡಿಯೋಗಳನ್ನು ನೋಡುತ್ತಾರೆ. ಈ ಲೇಖನಗಳನ್ನು 
ಓದಿರುವ ವಿದ್ಯಾರ್ಥಿಗಳ ಒಂದು ತಂಡವನ್ನು ಮಾಡಿ, ಅರ್ಥಪೂರ್ಣ 
ಸಂವಾದಕ್ಷೆ ಎಡೆಮಾಡುವ ನಿರ್ಣಾಯಕ ಪ್ರಶ್ನೆಗಳನ್ನು ಚರ್ಚೆಗಾಗಿ 
ಅವರಿಗೆ ನೀಡಲಾಗುತ್ತದೆ. ಅವು ತಕ್ಷಮಟ್ಟಗೆ ಸಂವಾದಗಳನ್ನು 
ನಿರ್ದೇಶಿಸಿದರೂ ಕೂಡಾ, ಸ್ವತಂತ್ರಚರ್ಚೆಗೆ ಸಾಕಷ್ಟು 
ಅವಕಾಶವನ್ನೂ ನೀಡುತ್ತವೆ. ಉದಾಹರಣೆಗೆ, ಕೆಲವು ಪ್ರಶ್ನೆಗಳು 
ಹೀಗಿರುತ್ತವೆ: 


ನಮ್ಮ ಸಮಾಜವು ಅಸಮರ್ಥತೆ ಇರುವ ಮಕ್ಕಳನ್ನು / ಬಾಲ 
ಕಾರ್ಮಿಕರನ್ನು ಹೇಗೆ ಅರ್ಥಮಾಡಿಕೊಳ್ಳುತ್ತದೆ / ಬಂಬಸುತ್ತದೆ? ಈ 
ರೀತಿ ಅರ್ಥಮಾಡಿಕೊಳ್ಳುವುದರ ಪರಿಣಾಮ ಏನು? ಈ ಮಕ್ಷಳ 
ಜೀವನದಲ್ಲ ಶಿಕ್ಷಣಕ್ಕೆ ಯಾವ ಸ್ಥಾನವಿದೆ? ಅವರ ಬಾಲ್ಯವನ್ನು 
ರೂಪಿಸಲು ಪರ್ಯಾಯ ವಿಧಾನಗಳವೆಯೇ? 


ಒಡಗೂಡಿ (Collaborative) ಸಂವಾದ ನಡೆಸಿದ ಬಳಕ 
ಸಾಮೂಹಿಕ ಪ್ರಕ್ರಿಯೆಯನ್ನು ನಡೆಸಲಾಗುತ್ತದೆ. ಇಲ್ಲ ಸಂಪೂರ್ಣ 
ತರಗತಿಯನ್ನು ಒಟ್ಟಿಗೆ ಸೇರಿಸಿ ತಾವು ಓದಿದ್ದನ್ನು ಸಾರಾಂಶ 
ರೂಪದಲ್ಲ ಹೇಳುವಂತೆಯೂ. ಪ್ರತಿ ತಂಡದಲ್ಲೂ ನಡೆದ 
ಚರ್ಚೆಗಳನ್ನು ಹಂಜಿಕೊಳ್ಳುವಂತೆಯೂ ಕೇಳಲಾಗುತ್ತದೆ: 
ಕೆಲವೊಮ್ಮೆ ವೈಯಕ್ತಿಕವಾಗಿಯೂ ತಮ್ಮ ಅನಿಸಿಕೆಗಳನ್ನು ಬರೆದು 
ಕೊಡಲು ಹೇಳಲಾಗುತ್ತದೆ. ಓದುವಿಕೆಯ ಜೊತೆಗೆ ತರಗತಿಯ 
ಒಳಗಿನ ಸಂವಾದಗಳು ವಿದ್ಯಾರ್ಥಿಗಳಲ್ಲ ಪ್ರ-ಅರಿವು ಮೂಡಿಸುವ 
ಒಂದು ಅತಿ ಶಕ್ತಿಶಪಾಲಅ ಮಾಧ್ಯಮವಾಗಿ ಕೆಲಸಮಾಡಿ, ಸಮಾಜದ 
ನಿರ್ಲಕ್ಷಿತ ವರ್ಗಗಳಂದ ಬರುವ ಮಕ್ಕಳ ಹಿನ್ನೆಲೆಗಳನ್ನು 
ವಿದ್ಯಾರ್ಥಿಗಳು ಅರ್ಥಮಾಡಿಕೊಳ್ಳಲು ನೆರವಾಗುತ್ತವೆ. 


ವಿದ್ಯಾರ್ಥಿ ಶಿಕ್ಷಕರಿಗೆ ಅಂಗೆ, ಜಾತಿ, ವರ್ಗ. ಭಾಷಾ ವೈವಿಧ್ಯ. 
ಅಸಮರ್ಥತೆ ಹಾಗೂ ನಿಷ್ಪಕ್ಷಪಾತ ಮತ್ತು ನ್ಯಾಯಗಳಗೆ ಸಂಬಂಧ 
ಪಟ್ಟಂತೆ ಸಮಾಜದಲ್ಲ ತಮಗಿರುವ ಸ್ಥಾನಮಾನಗಳ ಬಣ್ಧೆ ಚಿಂತನೆ 
ನಡೆಸಲು ಉತ್ತೇಜಸಲಾಗುತ್ತದೆ. ಇಂತಹ ಸಾಮೂಹಿಕ ಚರ್ಚೆಗಕಲ್ಪ 
ವಿಶಾಲ ಸಾಮಾಜಕ ಪ್ರಕ್ರಿಯೆ. ಮಾರುಕಲ್ಲೆ ವಿದ್ಯಮಾನ, 
ರಾಜಕೀಯ, ಮಾನವ ಹಕ್ಕುಗಳ ಉಲ್ಲಂಘನೆ, ವಿಭಿನ್ನ ನೈತಿಕ 
ನಿಲುವುಗಳಗೆ ಸಂಬಂಧಿಸಿದ ಪ್ರಶ್ನೆಗಳು ಉದ್ಭವಿಸುವುದು 
ಅನಿವಾರ್ಯ. ವಿದ್ಯಾರ್ಥಿಗಳಂದ ಬರುವ ಪ್ರತಿಕ್ರಿಯೆಗಳ ವೈವಿಧ್ಯ. 
ಅವರು ತಳೆಯುವ ಪರ್ಯಾಯ ದೃಷ್ಟಿಕೋನಗಳು ಶಿಕ್ಷಕ ಶಿಕ್ಷಕರ 
ಸ್ರಂತ ಅನುಭವವನ್ನು ಗಟ್ಟಮಾಡುವುದಲ್ಲದೇ ಅವರ ಬೋಧನಾ 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಮಾರ್ಚ್‌ 2021 


59 


ವಿಧಾನಕ್ಕೆ ವಿಶೇಷ ದಕ್ಷತೆಯನ್ನು ಒದಗಿಸುತ್ತದೆ. ತಮ್ಮಲ್ಲಿ 
ಒಡಮೂಡುವ ಅನೇಕ ಪ್ರಶ್ನೆಗಳಗೆ ನೇರ ಉತ್ತರಗಳರುವುದಿಲ್ಲ 
ಎಂಬುದನ್ನು ವಿದ್ಯಾರ್ಥಿಗಳು ಮನಗಾಣುತ್ತಾರೆ. ಅವರು ಇನ್ನೂ 
ಕಷ್ಟಪಟ್ಟು ಅಧ್ಯಯನ ಮಾಡಿ, ಬಾಲ್ಯವೆಂದರೆ ಏನು ಎಂಬ ವಿಚಾರದ 
ಬಣದ್ಧೆ ಆಳವಾಗಿ ಜಿಂತಿಸಬೇಕಾಗುತ್ತದೆ. 


ಕ್ಷೇತ್ರಾನುಭವಗಳ ಮೂಲಕ ಪೂರ್ವಕಲ್ಲನೆಗಳಗೆ ಸವಾಲೊಡ್ಡುವುದು 


ಶಿಕ್ಷಣದ ಸ್ನಾತಕೋತ್ತರ ಪದವಿ ಕಾರ್ಯಕ್ರಮವು “ಮಗುವಿನ 
ಬೆಳವಣಿಗೆ ಮತ್ತು ಕಲಕೆ ವಿಷಯವಾಗಿ ಕೋರ್ಸ್‌ ಒಂದನ್ನು 
ನೀಡುತ್ತಿದ್ದು. ಅದರಲ್ತ್ಲ ಪ್ರಾಯೋಗಿಕ ಅನುಭವದ ಅಂಗವಾಗಿ 
ವಿದ್ಯಾರ್ಥಿಗಳು ಅನಾಥಾಲಯಗಳಗೆ, ಅಸಮರ್ಥರ ಕೇಂದ್ರಗಳಗೆ, 
ಬಾಲಾಪರಾಧಿಗಳ ಕೇಂದಗಳಗೆ, ನಗರಗಳ ಕೊಳೆಗೇರಿಗಳಗೆ ಮತ್ತು 
ಇದೇ ರೀತಿಯ ಇತರ ಕೇಂದ್ರಗಳಗೆ ಭೇಟ ನೀಡುತ್ತಾರೆ. ಇಂತಹ 
ಕೇಂದ್ರಗಕಲ್ಲ ಕಂಡುಬರುವ ಬಹುತೇಕ ಮಕ್ಕಳು ಸಮಾಜದ 
ನಿರ್ಲಕ್ಷಿತ ವರ್ಗಗಳಂದ ಬಂದವರಾಗಿದ್ದು, ಅವರು ತಮ್ಮ 
ಕುಟು೦ಂಬಗಕಲ್ಲ ಶಾಲೆಗೆ ಹೋಗುತ್ತಿರುವ ಮೊದಲನೇ ಪೀಆಗೆಯ 
ಮಕ್ಷಳಾಗಿರುವ ಸಾಧ್ಯತೆಯೇ ಹೆಚ್ಚಾಗಿರುತ್ತದೆ. ವಿದ್ಯಾರ್ಥಿಗಳು ಈ 
ಮಕ್ಕಳೊಂದಿಗೆ ಆಟ ಆಡುವುದು. ಅವರೊಡನೆ ಸಂವಾದಿಸುವುದು 
ಇವೇ ಮೊದಲಾದ ಚಟುವಟಕೆಗಳನ್ನು ಮಾಡುತ್ತಾರೆ. ಅವರ 
ದೈನಂದಿನ ಜೀವನವನ್ನು, ದಿನನಿತ್ಯದ ಕಾರ್ಯಕಲಾಪವನ್ನು, 
ಊಟದ ಅಭ್ಯಾಸಗಳನ್ನು. ಆಟಗಳನ್ನು. ಶಾಲಾಕಲಕೆಯಲ್ಲ 
ಅವರಿಗಿರುವ ಆಸಕ್ತಿಯನ್ನು ಕುರಿತು ಅರಿಯುತ್ತಾರೆ. ವಿದ್ಯಾರ್ಥಿಗಳು 
ಈ ವೀಕ್ಷಣೆಗಳನ್ನು ವಿಶ್ಲೇಷಿಸುವ ಮೂಲಕ ಮಗುವಿನ 
ಬೆಳವಣಿಗೆಯನ್ನು ಅರಿಯುತ್ತಾರೆ ಮತ್ತು ಈ ಅವಲೋಕನವನ್ನು 
ವಿಶ್ಲೇಷಿಸುತ್ತಾ ಸಿದ್ದಾಂತಗಳನ್ನು ಕಅಯುತ್ತಾರೆ. 


ಬಡತನದ ಸಮಾಜೋ-ಆರ್ಥಿಕ ಸನ್ನಿವೇಶದಲ್ಲ ಬದುಕುವ ಮಕ್ಷಳ 
“ಧ್ಭನಿ”'ಗಳನ್ನು ಕೇಳುವುದು ಮಕ್ಕಳು ಮತ್ತು ಬಾಲ್ಯದ ಬಣ್ವೆ ಅವರು 
ಬಹಳ ಕಾಲದಿಂದ ಇಟ್ಟುಕೊಂಡು ಬಂದಿದ್ದ ನಂಬಕೆಗಳಗೆ 
ಸವಾಲನ್ನು ಒಡ್ಡುತ್ತದೆ. ಅವರು ಅಂತರಂಗ ಶೋಧನೆ ಮತ್ತು 
ವೈಚಾರಿಕ ಚಿಂತನೆಯಲ್ಲ ತೊಡಗುತ್ತಾರೆ. ಈ ಹೊಸ ಅರಿವಿನ ಮತ್ತು 
ಅವರ ಭಾವನಾತ್ಮಕ ತೊಳಲಾಟವು ಸಮ್ಯತಿ. ಅಸಮ್ಮತಿ ಹಾಗು 
ಆಂತರಿಕ ಒತ್ತಡಗಳಗೆ ಎಡೆ ಮಾಡಿಕೊಡುತ್ತದೆ. 


ವಿದ್ಯಾರ್ಥಿಗಳು ತಮ್ಮ ನಂಜಕೆಗಳನ್ನು. ತರ್ಕರಹಿತವಾಗಿ 
ರೂಢಿಯಾದ ವಾದಗಳನ್ನು ತಡೆಹಿಡಿದು. ಇತರರ 
ದೃಷ್ಟಿಕೋನಗಳನ್ನು ಪರಿಗಣಿಸುವ ಅಗತ್ಯವನ್ನು ಮನಗಾಣುತ್ತಾರೆ. 
ಈ ಸಂವಾದಗಳು ಅಸ್ಪಿತ್ವದಲ್ಲರುವ ದೃಷ್ಟಿಕೋನಗಳನ್ನು ತಮ್ಮ 
ಅನುಭವಗಳ ಬೆಳಕಿನಲ್ಲಿ ನೋಡುವ ಮತ್ತು ಅನುಭವಗಳನ್ನು 
ಪರಿಷ್ಣರಿಸುವ, ಹೆಚ್ಚು ದಕ್ಷವಾಗಿಸುವ ಅಥವಾ ಪರಿಶೀಅಸುವ ಮತ್ತು 
ಪುನಾರಚಿಸುವ ಪ್ರಕ್ರಿಯೆಗಳ ಮೂಲಕ ಮತ್ತೆ ಪರಿಗಣಿಸುವುದನ್ನು 
/ಪಶ್ನಿಸುವುದನ್ನು ಸುಗಮಗೊಳಸುತ್ತದೆ. ಇದರಿಂದ ಅವು ನೂತನ 
ಜ್ಞಾನದ ಮತ್ತು ವಿಭನ್ನ ಪರಿಕಲ್ಪನೆಗಳ ಹುಲ್ಪಗೆ ಕಾರಣವಾಗುತ್ತವೆ. 
ಬಹಳಷ್ಟು ಬಾರಿ, ಅವರು ಚಿಂತನಶೀಲ ಲೇಖನಗಳನ್ನು 
ಬರೆಯುತ್ತಾರೆ. ಓರ್ವ ವಿದ್ಯಾರ್ಥಿ, “ಅನಾಥಾಲಯಗಕಲ್ಪನ ಮಕ್ಷಳ 
ಮುಖದ ಮೇಲೆ ದುಮ್ಕಾನ ಮನೆಮಾಡಿರುತ್ತದೆ ಎಂದುಕೊಂಡಿದ್ದೆ. 
ಆದರೆ ಅವರು ಹಾಗಿರಲಲ್ಲ. ಅವರೆಲ್ಲಾ ಬಹಳ ಗೆಲುವಿನಿಂದಿದ್ದು. 
ಅವರು ನನ್ನಲ್ಲ ಹಲವು ಪ್ರಶ್ನೆಗಳನ್ನು ಕೇಆದರು. ಆ ಪ್ರಶ್ನೆಗಳಗೆ ನನ್ನ 
ಬಳ ಉತ್ತರವಿರಅಲ್ಲ'' ಎ೦ದು ಬರೆದುಕೊಂಡಿದ್ದಾನೆ. 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಮಾರ್ಚ್‌ 2021 


ಹೀಗೆ ಬಡ ಮಕ್ಕಳ ಸ್ಥಿತಿಗತಿಗಳು ಅವರ ವೈಯಕ್ತಿಕ ಗುಣಲಕ್ಷಣ- 
ಗಳಂದಾಗಲೀ, ಅವರ ಪೋಷಕರ ಅಜಾನ ಅಥವಾ ಸಂತೃಪ್ತ 
ಭಾವನೆಯಿಂದಾಗಲಅೀ ರೂಪಿತವಾಗಿರುವುದಿಲ್ಲ ಎಂಬುದನ್ನು 
ವಿದ್ಯಾರ್ಥಿಗಳು ಅರ್ಥಮಾಡಿಕೊಳ್ಳುತ್ತಾರೆ. ಖೇರೊಂದು ರೀತಿಯಲ್ಲ 
ಹೇಳುವುದಾದರೆ, ವಿದ್ಯಾರ್ಥಿಗಳು ಶೋಷಿತ ವರ್ಗಗಳಂ೦ದ ಬರುವ 
ಈ ಮಕ್ಕಳ ಬಗ್ಗೆ ಸಮಾಜವು ಸಾಮಾನ್ಯವಾಗಿ ತಳೆಯುವ 
ಧೋರಣೆಯನ್ನು ಪ್ರಶ್ಸಿಸುವಂತಾಗುತ್ತದೆ. ಬಾಲ್ಯುವೆಂಬುದು ಕೇವಲ 
ಜೀವಶಾಸ್ತೀಯವಾಗಿ ರೂಪಿತವಾಗುವುದಲ್ಲ. ಅದು ಸಾಮಾಜಕ 
ಪರಿಸ್ಸಿತಿಂದಲೂ ರೂಪಿತವಾಗುವಂತಹುದು ಎಂಬುದನ್ನು 
ಅರಿಯುತ್ತಾರೆ. 


ಸಮಾಜೋ-ಸಾಂಸ್ಥ ತಿಕ ಪದತಿಗಳಂದ ಹಾಗೂ ಆರ್ಥಿಕ 
ಮುದ್ಗಟ್ಲನಿಂದ ಅಡೆತಡೆ ಎದುರಿಸುತ್ತಿರುವ. ತಮ್ಮ 
ಕುಟು೦ಬದಲ್ಲ ತಾವೇ ಮೊದಲು ಶಾಲೆಗೆ ಹೋಗುತ್ತಿರುವ 
ಅನೇಕ ಮಕ್ಷಳಗೆ ಅವರ ಶಾಲೆಯಲ್ಲ "ಎಲ್ಲಾ ಮಕ್ಷಳೂ 
ಕಲಅಯುವ ಸಾಮರ್ಥ್ಯ ಹೊಂದಿರುತ್ತಾರೆ" ಎಂದು ದೃಢವಾಗಿ 
ನಂಜರುವ, ಅವರ ಬಣ್ಣೆ ಕಾಕಜ ತೋರುವ ಮತ್ತು ಅವರಿಗೆ 
ಬೆಂಬಲವಾಗಿ ನಿಲ್ಲುವ ವಯಸ್ಸರ ಅಗತ್ಯವಿರುತ್ತದೆ. ಶಾಲೆ. 
ಪಠ್ಯಕ್ರಮ. ಬೋಧನಾ ವಿಧಾನ ಹಾಗೂ ಮೌಲ್ಯ- 
ಮಾಪನಗಳನ್ನು ಸಂಘಟಸುವ ಮುಖ್ಯ ತತ್ತ್ವ್ವಗಳಲ್ಲ 
ಸಮನ್ವಯ ಶಿಕ್ಷಣ ಪರಿಕಲ್ಪನೆಯೂ ಒಂದು ಎಂಬುದನ್ನು 
“ಶಿಕ್ಷಕರ ತಯಾರಿ ಕಾರ್ಯಕ್ರಮ”'ಗಳಲ್ಲ ಮುನ್ನೆಲೆಗೆ 
ತರಬೇಕಾದ ಅಗತ್ಯವಿದೆ. ಅವರ ಪಠ್ಯಕ್ರಮದಲ್ಲಿ ಓದಲು, 
ತರಗತಿಗಳಲ್ಲ ಚರ್ಜಿಸಲು ಹಾಗೂ ವಾಸ್ತವ ಅನುಭವಗಳನ್ನು 
ಪಡೆಯಲು ಸುದೀರ್ಪ ಅವಕಾಶಗಳನ್ನು ಕಲ್ತಸಿ- 
ಕೊಡಬೇಕಾದ ಅಗತ್ಯವಿದೆ. ವಿದ್ಯಾರ್ಥಿಗಳು ಕ್ಷೇತ್ರ, ಪಠ್ಯ 
ಹಾಗೂ ತಮ್ಯ ನಡುವೆ ಸಂಬಂಧಗಳನ್ನು ಹೊಸೆಯಲು 
ದಾರಿತೋರಬಲ್ಲ ಬೋಧನಾ ಆಚರಣಿಗಳು ವಿದ್ಯಾರ್ಥಿಗಳಗೆ 
ಬಾಲ್ಯ, ಖೋಧನೆ ಮತ್ತು ಕಲಕೆಯ ಬೆ ತಮ್ಮಲ್ಲರುವ 
ಅನಿಸಿಕೆ ಹಾಗೂ ಪೂರ್ವಕಲ್ಲನೆಗಳು ಪ್ರಯಂ 
ಜ್ಞಾನೋದಯದ ಹಂತಕ್ಕೆ ಏರುವಂತೆ ಮಾಡುವುದಷ್ಟೇ 
ಅಲ್ಲದೆ. ಅವರು ಸಮನ್ವಯ ಶಾಲಾ ವಾತಾವರಣ ಮತ್ತು 
ತರಗತಿ ಆಚರಣೆಗಳನ್ನು ಕಲ್ತಸಿಕೊಳ್ಳಲು ನೆರವಾಗುತ್ತದೆ. 


ಸುಮಾರು ಒಂದು ಶತಮಾನಕ್ಲೂ ಹಿಂದೆ ಜಾನ್‌ ಡೇವಿ ಅವರು 
“ಶಿಕ್ಷಣದಲ್ಲಿ ಸಿದ್ದಾಂತಕ್ಕೂ ಆಚರಣೆಗೂ ಇರುವ ಸಂಬಂಧ” (The 
Relation of Theory to Practice in Education) ೦ಬ ಪ್ರಬಂಧ 
ಬರೆದಿದ್ದಾರೆ. ಅದರಲ್ಲ ಅವರು ವಿದ್ಯಾರ್ಥಿಗಳು ಮತ್ತು ಅವರ 
ಚಿಂತನಕ್ರಮದ ಬಗ್ಗೆ ಶಿಕ್ಷಕರಲ್ಲ ಬೆಳೆಯುತ್ತಾ ಹೋಗುವ ಜ್ಞಾನದ 
ಕುರಿತು ತನ್ನ ಗಮನವನ್ನು ವಿಸೃತವಾಗಿ ಕೇಂದ್ರೀಕರಿಸಿದ್ದಾರೆ. 
ಇದನ್ನು ಅವರು “ಆತೃಕ್ರಿಯೆಯೆಡೆಗಿನ ಒಳನೋಟ''ವೆ೦ಂದು 
ವರ್ಣಿಸಿ, ಶಿಕ್ಷಕರು ತಮ್ಮ ವಿದ್ಯಾರ್ಥಿಗಳ ಆಲೋಚನೆ, ಪ್ರಂದನೆಗಳಗೆ 
ಪ್ರುತಿಗೊಂಡು, "ತಾನು ಇರುವ ರೀತಿ, ತನ್ನು ನಡೆ, ಮುಡಿಗಳು 
ವಿದ್ಯಾರ್ಥಿಗಳ ನಡುವೆ ಯಾವ ಮನೋಧರ್ಮ ಮತ್ತು 
ಅಭ್ಯಾಸಗಳನ್ನು ಹೋಷಿಸುತ್ತವೆ ಅಥವಾ ನಿರುತ್ಪಾಹಗೊಳಸುತ್ತವೆ 
ಎಂಬುದನ್ನು ಗುರುತಿಸುವ ಸಾಮರ್ಥ್ಯ” ಎನ್ನುತ್ತಾರೆ. 


ಮಕ್ಷಳನ್ನು ಅರಿಯುವ ಯಾವ ವಿಚಾರಗಳನ್ನು ಡೇವಿ 
ಪ್ರತಿಪಾದಿಸುತ್ತಾ ರೋ ಅವುಗಳೊಂದಿಗೆ ಹೊಂದಾಣಿಕೆಯಾಗುವ 
ರೀತಿಗಳಲ್ತ ಶಿಕ್ಷಕರ ಪ್ರಶಿಕ್ಷಕರು ತಮ್ಮ ವಿದ್ಯಾರ್ಥಿಗಳೊಂದಿಗೆ 


ಒಡನಾಡಲು ಪ್ರಯತ್ನಿಸಬಲ್ಲರೇ? ಎಂದು ಕೇಳುವುದು ಇಲ್ಲ ಪಸ್ಲುತವಾಗಬಹುದು. ಸಮನ್ವಯ ಸಮಾಜಕ್ಕಾಗಿ ಸಕ್ಷಮರಾದ, ಕಾಳಜ ತೋರುವ 
ಶಿಕ್ಷಕರನ್ನು ತಯಾರುಮಾಡಲು ನಾವು ಡೇವಿಯ ಸಲಹೆಗಳನ್ನು ಪರಿಗಣಿಸಬೇಕಿದ್ದು, ನಮ್ಮ ಬೋಧನಾ ಆಚರಣೆಗಳ ಮೂಲಕ ಆತ್ಯಕ್ರಿಯೆಗೆ 
ತೊಡಗಬೇಕಾಗಿದೆ. 


ಉಲ್ಲೇಖಗಳು 
Azim Premji University (2019). 


https://practiceconnect.azimpremijiuniversity.edu.in/category/practice-insights/teachers-for-inclusive-society/ 
Batra (2015) Quality of Education and the Poor: Constraints on Learning. TRG Poverty and Education. Working paper series. (p1-14) Max Weber Stiffing 


Feiman-Nemser, S., & Buchmann, M. (1986). The first year of teacher preparation: Transition to pedagogical thinking? Journal of Curriculum Studies, 
18(3), 239-256. 


Giridhar, S (2020). Ordinary People, Extraordinary teachers: The heroes of real India. Westland Publications Private Company: Chennai 


ರಾಜಶ್ರೀ ಶ್ರೀನಿವಾಸನ್‌ ಅವರು ಅಜೀಂ ಪ್ರೇಮ್‌ಜ ವಿಶ್ವವಿದ್ಯಾಲಯದಲ್ಲ ಪ್ರಾಧ್ಯಾಪಕರಾಗಿದ್ದಾರೆ. "ಶಿಕ್ಷಕರ ಶಿಕ್ಷಣ ಮತ್ತು ಮಗುವಿನ 
ಬೆಳವಣಿಗೆ ಅವರ' ಆಸಕ್ತಿಯ ಕ್ಷೇತ್ರಗಳಾಗಿವೆ. ಅವರನ್ನು ಸಂಪರ್ಕಿಸಬಹುದಾದ ಮಿಂಚಂಚೆ ವಿಳಾಸ: rajashree @apu.edu.in 


ಅನುವಾದ: ಕುಶಾಲ್‌ ಜ ಎಸ್‌ | ಪರಿಶೀಲನೆ: ಜೈಕುಮಾರ್‌ ಮರಿಯಪ್ಪ 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಮಾರ್ಚ್‌ 2021 


61 


